Ny ಕರ್ನಾಟಿಕ ವಿಧಾನ ಪರಿಷತ್ತು 
= ಸದಸ್ಯರ ಹೆಸರು | ಡಾ| ವೈ.ಎ. ನಾರಾಯಣಸ್ವಾಮಿ ಶಿಕ್ನಕರ ಕೇತ) 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 25(277) 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 
| ಕ್ರ. ಪ್ರಶ್ನೆ 
ಸಂ; ದ _ 
ಅ | ಬಂಗಾರಪೇಟೆ, KN 
ಕೋಲಾರ, - ಮಾಲೂರು 
ಸ್ಥಳಗಳಲ್ಲಿ ಕುಡಿಯುವ 
ನೀರಿಗಾಗಿ - | ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಯರಗೋಳ್‌ ಗ್ರಾಮದ ಬಳಿ 
ನಿರ್ಮಿಸಲಾಗುತ್ತಿರುವ ಅಣೆಕಟ್ಟನ್ನು ನಿರ್ಮಿಸಿ ಕೋಲಾರ, ಮಾಲೂರು, ಬಂಗಾರಪೇಟಿ 
“ಯರಗೊೋಛ್‌ ಮತ್ತು ಮಾರ್ಗ ಮಧ್ಯದ 45 ಗ್ರಾಮಗಳ ಜನತೆಗೆ ಕುಡಿಯುವ ನೀರು 
ಯೋಜನೆಯ ಒದಗಿಸಲು ಉದ್ದೇಶಿಸಲಾಗಿದೆ. 
ಉದ್ದೇಶಗಳೇನು; 
(ವಿವರಗಳನ್ನು 
__ [|ನೀಡುವುದು) _ Oo _ § 
ಆಈ } ಯೋಜನೆ | ಅ) ಮೊದಲನೇ ಹಂತದ ಕಾಮಗಾರಿಯಲ್ಲಿ 500 ಎಂ.ಸಿ.ಎಫ್‌.ಟಿ 
ಪ್ರಾರಂಭವಾಗಿನಿಂದ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಾಣ, ಪೂರಕ ಕಾಮಗಾರಿಗಳು ಹಾಗೂ 
ಇದೂವರೆವಿಗೂ ಭೂಸ್ನಾಧೀನ ಕ್ರಮಗಳನ್ನು ಒಳಗೊಂಡಿದ್ದು ಈ ಸಂಬಂಧ 
ಸರ್ಕಾರವು ವೆಚ್ಚ ಇದೂವರೆಗಿನ ವೆಚ್ಚ ರೂ.159.98 ಕೋಟಿಗಳಾಗಿರುತ್ತದೆ. 
ಮಾಡಲಾಗಿರುವ ಹಣ। 
ಎಷ್ಟು; (ರಾಜ್ಯ ಮತ್ತು | ಅ) ಎರಡನೇ.ಹಂತದ ಕಾಮಗಾರಿಯಲ್ಲಿ (UIDSSMT) ಏರು ಕೊಳಪೆ: 
ಕೇಂದ್ರದ ಪಾಲುಗಳನ್ನು | ಮಾರ್ಗ, ವಿತರಣಾ ಕೂಳನೆ ಮಾರ್ಗ, ಮೇಲ್ಮಟ್ಟದ 
ನಮೂದಿಸುವುದು) ಜಲಸಂಗ್ರಹಾಗಾರಗಳು, ಶುದ್ಧೀಕರಣ ಘಟಕಗಳು ಹಾಗೂ ಪೂರಕ 
ಕಾಮಗಾರಿಗಳನ್ನು ಒಳಗೊಂಡಿದ್ದು ಇದುವರೆಗಿನ ವೆಜ್ಜೆ ರೂ.85.92 
ಕೋಟಿಗಳಾಗಿದ್ದುರಾಜ್ಯ ಮತ್ತು ಕೇಂದ್ರದ ಪಾಲುಗಳು ಈ 
ಕೆಳಕಂಡಂತಿರುತ್ತಬಿ. 
ಲ ರೊ.ಲಕ್ಷೆಗಳಲ್ಲಿ 
' ಕ್ರ. “ವಿರ - ಮೋಲ ಪರಿಪ್ಟತ 
ಸಂ ಅಂದಾಜಿನಂತೆ | ಅಂಬಾಜಿನಂಲತೆ 
1 ಕೇಂದ್ರ ಸರ್ಕಾರದ; ರೂ.639424 ರೂ. 6394.24 
ಅನುದಾನ | 
2 | ರಾಜ್ಯ ಸರ್ಕಾರದ ರೂ, 799.28 ರೂ.799.28 
ಅನುಬಾನ SO 
3 | ಆರ್ಥಿಕ ದೂ. 4784.00 
| ಸಲಸ್ನೆಗಳಿಂದ" 
ಸಾಲ” SS 
4 | ಸ್ಮಳೀಯ ಸೆಂಸ್ಥೆಗಳ ರೂ.799.28 ರೂ. 799.28 
ಒಟ್ಟು | ರೂ7992.80 ರೊ 12776.40 
_ ಹಟ್ಟಿ ವೆಚ್ಚ ರೂ.245.90 (ರೂ.159.98 1 ರೂ.85.92 ಕೋಟಿಗಳು. 
ಇ |ಈ ಯೋಜನೆ | ಅ) 500 ಎಮ್‌.ಸಿ.ಎಪ್‌.ಟಿ ಸಾಮರ್ಥ್ಯದ ಅಣೆಕಟ್ಟು ಪಂಪು ಮನೆ, 
ಅನುಷ್ಠಾನಗೊಳಿಸಲು Approach road: ಇತ್ಯಾದಿ, 10 ಕಿ.ಮಿ. ಜತ ಕೊಳವೆ ಮಾರ್ಗ ಹಾಗೂ 
ವಿಳಂಬವಾಗಿರುವುದಕ್ಕೆ ಸಂಬಂಧಿತ ಕಾಮಗಾರಿಗಳನ್ನು ಮೆ॥ Ramky infrastructure Ltd, 
ಕಾರಣಗಳೇನು; (ವಿವರ'| ॥yರೇಣಏೂರ ಇವರಿಗೆ ಕರಾರು ಒಪ್ಪಂದ ಸ೦ಖ್ಯೆ 09/2010-11, 
ನೀಡುವುದು) ರ೬.30.11-2010 ರನ್ವಯ ವಹಿಸಲಾಗಿರುತ್ತದೆ. oo |] 


pS 


ವಿಳಂಬಕ್ಕೆ ಕಾರಣಗಳು ಈ ಕೆಳಗಿನಂತಿರುತ್ತದೆ. 


ಈ ಯೋಜನೆಯ ಅನುಪ್ಠಾನಕೆ, ಒಟ್ಟು 375 ಎಕರೆ 37 ಗುಂಟೆ" 


ಜಮೀನಿನ ಅವಶ್ಯಕತೆ ಇರುತ್ತದೆ. ವಿವರ ಈ ಕೆಳಗಿನಂತಿದೆ. 

' [ಖಾಸಗಿ ಜಮೀನು 112710 ಎಕರೆ. 
ಅರಣ್ಯ ಜಮೀನು _ § 5 ಡೆ. 
ಸರ್ಕಾರಿ ಗೋಮಾಳ ಜಮೀನ 

ಒಟ್ಟು ಜಮೀನು | 37 


| ಸದರಿ ಘಟಕಗಳನ್ನು ಸ್ಥಾಪಿಸುವ ಸ್ಥಳವು ಹೊರವಲಯ 
ಪ್ರದೇಶದಲ್ಲಿದ್ದರಿಂದ ಮೊದಲು ಸರ್ಕಾರದ ಜಮೀನು ಎಂದು 
ಗುರುತಿಸಲಾಗಿ ತದನಂತರ ಅದು ಸೆಪ್ಟೆಂಬರ್‌ 2011 ರಲ್ಲಿ 
ಅರಣ್ಯ ಪ್ರದೇಶಖಬೆಂದು ಗುರುತಿಸಲಾಯಿತು. 

i. ಸದರಿ ಸ್ಥಳವು ಅರಣ್ಯ ಪ್ರದೇಶವಾದ್ಮರಿಂ, ಕೇಂದ್ರ ಪರಿಸರ ಮತ್ತು 
ಅರಣ್ಯ ಇಲಾಖೆಯಿಂದ ಹಲವು ಹಂತಗಳಲ್ಲಿ ಅನುಮತಿ 
ಪಡೆಯಲು ಅವಶ್ಯಕತೆ ಇದ್ದು ಮಾರ್ಚ್‌ 2೦03 ರಲ್ಲಿ 
ಹಸ್ತಾಂತರಿಸಲಾಗಿರುತ್ತದೆ. ಈ ಕಾರಣ 2 ವರ್ಷ 4 ತಿಂಗಳು 
ವಿಳಂಬವಾಗಿರುತ್ತದೆ. 

i: ಆದರೆ ಅಣೆಕಟ್ಟು, ಪಂಪು ಮನೆ, Aಿಂಂಂach Rಂ೩d, ಇತ್ಯಾದಿ 

` ಘಟಿಕಗಳಸ್ನು ವಿರ್ಮಿಸಲು ಅರಣ್ಯ ಇಲಾಖೆಯು 21.03.2013 
ರಂದು ಸ್ಥಳವನ್ನು ಹಸ್ತಾಂತರಿಸಿದ್ದರಿಂದ ಸದರಿ ಘಟಕಗಳ 
ನಿರ್ಮಾಣದಲ್ಲಿ ವಿಳಂಬಬಾಗಿರುತದೆ. 

೪. ಸದರಿ ಘಟಕಗಳನ್ನು ನಿರ್ಮಿಸುವ ಸ್ಥಳವು ಅರಣ್ಯ 
ಪ್ರದೇಶಬಾಗಿದ್ದರಿಂದ ಅಲ್ಲಿ ಮೂಲ ಸೌಕರ್ಯದ 
ಅಭಾವವಿದ್ದುದರಿಂದ ಕಾರ್ನಿಕರು ಪದೇ ಪದೇ ಬಿಟ್ಟು 
ಹೋಗುತ್ತಿದ್ದರು. ಇದರಿಂದಾಗಿ ಕಾಮಗಾರಿಯನ್ನು ಪುನಃ 
ಪ್ರಾರಂಬಿಸಲು ಸಾಕಷ್ಟು ಕಾಲಾಬಕಾಶ ಚೇಕಾಗಿಯ್ದದರಿಂದ 
ವಿಳ೦ಂಬಪಾಗಿರುತ್ತದೆ. 

೪. ಮುಂದುವರೆದಂತೆ, ಸದರಿ ಕಾಮಗಾರಿಗಳ ನಿರ್ಮೂಣಕ್ಕೆ 

Blasting of hard rock ಅವಶ್ಯವಿಯ್ದ ಅದನ್ನು ಕೈಗೊಳ್ಳಲು 

2014 "ರಲ್ಲಿ ಲೋಕಸಭೆ ಚುನಾವಣೆ ಮಾದರಿ ನೀತಿ ಸಂಹಿತೆ 

ಜಾರಿಯಲ್ಲಿದ್ದರಿಂದ 8185 ಪರವಾನಿಗೆ ನೀಡುವಲ್ಲಿ ಹಾಗೂ 

Explosives ಸಾಗಿಸುವಲ್ಲಿ ವಿಳಲಬವಾಗಿರುತ್ತದೆ. 


ಬ ದಿನಾ೦ಕ 30.10.2014 ರಿಂದ 21.05.2015 ರವರೆಗೆ 33 6r೩ರೇ | 


cement  ಅಭಾವಖಿದ್ಯರಿಂದ ಘಟಕಗಳ ನಿರ್ಮಾಣದಲ್ಲಿ, 
ವಿಳಂಬವಾಗಿರುತ್ತದೆ. 

vii. ಗುತ್ತಿಗೆದಾರರಿಂದ ವಿವಿಧ ಹಂತಗಳಲ್ಲಿ ಆದ ವಿಳಂಬಕ್ಕೆ 
ದಂಡವನ್ನು ವಿಧಿಸಲಾಗಿರುತದೆ. 

viii NIRM (National Institute of Rock Mechanics) ರವರು 
ಅಕ್ಸೋಬರ್‌ 2017. ರಲ್ಲಿ ನೀಡಿದ ಶಿಫಾರಸ್ಸಿಸಂತೆ 
ಹೆಚ್ಚುವರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾಗಿದ್ದರಿಂದ 
ವಿಳಂಬವಾಗಿರುತ್ತದೆ. 


ಆ) ಎರಡನೇ ಹಂತದ ಕಾಮಗಾರಿಗಳು (UDSSMT ಯೋಜಟಿ: ಸದರಿ 
ಯೋಜನೆಯಡಿ ಬತ ಕೊಳವೆ ಮಾರ್ಗ, ಬಂಗಾರಪೇಟೆ ಪಟ್ಟಣದಲ್ಲಿ 
13 MLD ಜಲ ಶುದ್ಧೀಕರಣ ಘಟಿಕ, ಕೋಲಾರ ನಗರದಲ್ಲಿ 29.42 MLD 
ಜಲ ಶುದ್ಧೀಕರಣ ಘಟಕ, ಜಹೋಲಾರ , ಮಾಲೂರು ಮತ್ತು 
ಬಂಲಗಾರಪೇಟಿ ನಗರಗಳಲ್ಲಿ ಮೇಲ್ಯಟ್ಟಿದ ಜಲಸಂಗ್ರಹಾರಗಳು ಮತ್ತು 
ವಿತರಣಾ ಜಾಲ ಅಳವಡಿಸುವ ಕಾಮಗಾರಿಯನ್ನು ಮೆ! Engineering 
projects (Indiay Lid, Hyderabad ಇವರಿಗೆ ಗುತ್ತಿಗೆ ಸ೦ಖ್ಯೆ 07/08-09, 
ರಃ. 19.01.2009 ರಸ್ಟಯ ವಹಿಸಲಾಗಿರುತದೆ. 


NY 


vi  ಬಂಗಾರಷೇಟಿ-ಹೋಲಾರ, 


ಸದರಿ ಗುತ್ತಿ ಯಲ್ಲಿ ವಿಳಂಬಕ್ಕೆ ಕಾರಣಗಳು ಈ ಕಳಗಿನ೦ತಿರುತ್ತವೆ. 
i. ಬಂಗಾರಪೇಟೆಯಲ್ಲಿ 13 MLD ಸಾಮರ್ಥ್ಯದ ಜಲಶುದ್ಧೀಕರಣ 
ಘಟಿಕಗದ ನಿರ್ಮಾಣಕ್ಕೆ ಅವಶ್ಯವಿರುವ ಜಮೀನನ್ನು Ap! 


2015 ರಲ್ಲಿ ಹಸಾಂಲತರಿಸಿದ್ದರಿಂದ ಹಾಗೂ ಕೋಲಾರ 
ಸಗರದಲ್ಲಿ 4  ಮೇಲ್ಮಟ್ಟಿ ಜಲಸಂಗ್ರಹಾಗಾರಗಳನ್ನು 
ನಿರ್ಮಿಸಲು ಅಗತ್ಯವಿದ್ದ ಜಮಿೀೀನನ್ನು ಸಂಬಂಧಿಸಿದ 
ಸ್ಥಳೀಯ ಸಂಸ್ಥೆಗಳಿಂದ June 2019 ರಲ್ಲಿ 
ಹಸ್ತಾಂತರಿಸಿದ್ದರಿಂದ ಮೆ|| Engineering Projects (India) Ltd, 
Hyderabad ಗುತ್ತಿಗೆದಾರರು ಈ ಕಾಮಗಾರಿಗಳನ್ನು 


ನಿರ್ವಹಿಸಲು ನರಾಕ್ಕರಿಸಿರುತ್ತಾರೆ. 

ii ಗುತ್ತಿಗೆಬಾರರಿಂದ ವಿಳಂಬವಾಗಿರುವ ಅವಧಿಗೆ ದಂಡವನ್ನು 
ವಿಧಿಸಲಾಗಿರುತ್ತದೆ. . 

ii ಈ ಕಾರಣದಿಂದ ಮೆ|| Engineering Projects (India) Ltd, 
Hyderabad’ ಅವರ ಗುತ್ತಿಗೆಯಿಂದ ಸದರಿ ಕಾಮಗಾರಿಗಳನ್ನು 
ಅಕ್ಸೋಬರ್‌ 2018 ರಲ್ಲಿ ಹಿಂಪಡೆಯಲಾಗಿರುತ್ತದೆ. 

.  ಬಂಗಾರಷೇಟೆಯಲ್ಲಿ 13 MLD ಸಾಮರ್ಥ್ಯದ ಜಲ ಶುದ್ದೀಕರಣ 
ಘಟಕವನ್ನು ಬೇಲೆ ಗುತಿಗೆಬಾರರಿಗೆ ಮಾರ್ಚ್‌ 2019 ರಲ್ಲಿ 
ವಹಿಸಲಾಗಿರುತ್ತದೆ. 

v೪ ಕೋಲಾರ .ನಗರದಲ್ಲಿನ ಉಳಿದ 4 ಸಂಖ್ಯೆ. ಮೇಲ್ಮಟ್ಟದ 
ಜಲಸಂಗ್ರಹಾರಗಳ ನಿರ್ಮಾಣಕ್ಕೆ ತಗುಲುವ ವೆಚ್ಚವು ಮೂಲ 

. ಯೋಜನಾ ಅಂದಾಜು ಪಟ್ಟೆಯಲ್ಲಿನ ಮೊತ್ತಕ್ಕಿಂತ ಹೆಚ್ಚು 
ಆಗಿರುವುದರಿಂದ, ಸರ್ಕಾರದಿಂದ ರೂ.12776 ಕೋಟಿಗಳಿಗೆ 
ಜನವರಿ 2021 ರಲ್ಲಿ ಅನುಮೋದನೆಗೊಂಡ ಪರಿಷತ 
ಅಂದಾಜು ಪಟ್ಟೆಯ ಅನುಸಾರ ಟಿಂಡರ್‌ನ್ನು ಸದ್ಯದಲ್ಲಿಯೇ 
ಆಹ್ವಾನಿಸಲಾಗುವುದು. 


ಬಂಗಾರಪೇಟೆ-ಮಾಲೂರಲು ಸಡುವೆ- 


ಕೊಳವೆ ಮಾರ್ಗಗಳನ್ನು ಅಳವಡಿಸಲು ರೈಲ್ವೆ ಇಲಾಖೆಯ 
ವತಿಯಿಂದ ಅನುಮತಿಯು ಮಾರ್ಚ್‌ 2೧0 ರಲ್ಲಿ 


ದೊರೆತಿರುವುದರಿಂದ ಕಾಮಗಾರಿಯಲ್ಲಿ ವಿಳಂಬವಾಗಿರುತ್ತದೆ. 


ಈ)]|ಈ ವಿಳಂಬದಿಂದಾಗಿ | ಮೊದಲನೇ ಹಂತದ ಹಾಗೂ ಎರಡನೇ ಹಂತದ ಯೋಜನೆಗಳಿಗೆ 
ಸದರಿ ಯೋಜನೆಗೆ | ಹೆಚ್ಚುವರಿ ವೆಚ್ಚೆದ ವಿವರ ಈ ಕೆಳಕಂಡಂತಿರುತ್ತದೆ. 
ತಗಲಿರುವ ಹೆಚ್ಚುವರಿ OO Oo ರೂ.ಕೋಟಿಗಳಲ್ಲಿ 
ವೆಚ್ಚ ಐಷ್ಣು (Extra cost ಈ. ಯೋಜನೆಯ ಅಂದಾಜು ಪರಿಮ್ಯಂಡ ಹೆಚ್ಚುವರಿ 
than the original cost) |'ಸಂ ಹೆಸರು | ಮೂತ್ರ ಮ ಮೂತ್ತ 
1 ಹೊದಬಲನೇ R 
" | ಹಂತದ ಯೋಜನೆ 160. 00 | 186. 00 | 26 00 
ಎರಡನೇ ಹಂತದ] ಮ. . 
[ಯೋಜನೆ 
| ಒಟ್ಟು | 239.92 | 313.76 73.84 
ಉ)|ಈ ಯೋಜನೆಯನ್ನು ಯೋಜನೆಗಳ ಸಿವಿಲ್‌ ಕಾಮಗಾರಿಗಳು ಅಂತಿಮ ಹಂತದಲ್ಲಿದ್ದು, 
ಯಾವ ಸಮಯದೊಳಗೆ | ಪಂಪಿಂಗ್‌ ಮೆಪಿನರಿ ' ಮತ್ತು 1 ಕೆವಿ ವಿದ್ಯತ್ನಿನ ಕೆಲಸಗಳು 
ಲೋಕಾರ್ಪಣೆ ಪುಗತಿಯಲ್ಲಿದ್ದು, ಡಿಸೆಂಬರ್‌ 20201 ರಲ್ಲಿ ಪೂರ್ಣಗೊಳಿಸಿ 
ಮಾಡಲಾಗುವುದು ? ಯೋಜನೆಯನ್ನು ಲೋಕಾರ್ಪಣೆ ಮಾಡಲು 
ಕ್ರಮಕ್ಕೆ ಗೊಳ್ಳಲಾಗುವುದು. _ Oo 
ಸಂಖ್ಯೆ: ನಅಇ ಯುಐಂ೦ಬಸ್‌ 2021 oN ’ 


(ಬಿ.ಎ.ಬಸವರಾಜ) 
ನಗರಾಭಿವೃದ್ಧಿ ಸಚಿವರು 


